CPMG/ KA/BG-GPO/13/ 2003-2005 ವಿಶ್ವಮಾನವ ವರ್ಷ 





ಕರ್ನಾಟಕ ರಾಜಹಫ್ರ 


ಶ್ರಿ 
ಅಧಿಕೃತವಾಗಿ ಪ್ರಕಟಿಸಲಾದುದು 


ಬೆಂಗಳೂರು, ಗುರುವಾರ, ಮಾರ್ಚ್‌ ೧೧, ೨೦೦೪ (ಫಾಲ್ಗುಣ ೨೧, ಶಕ ವರ್ಷ ೧೯೨೫) 











ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 21 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 

ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ವಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲ್ಲೂಕಿನ ಡವಳಗಿ ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರ ಬ್ಯಾಂಕ್‌ ನಿ., ಡವಳಗಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ 

1. ಶ್ರೀ ಮಡಿವಾಳಪ್ಪಗೌಡ ಗುರುಬಸಪ್ಪಗೌಡ ಬಿರಾದಾರ, ಸಾ: ಡವಳಗಿ, ತಾ: ಮುದ್ದೇಬಿಹಾಳ ಜಿ: ವಿಜಾಪುರ 

2. ಶ್ರೀ ಮುರಿಗೆಪ್ಪ ತಾಯಿ ಮಡಿವಾಳವ ಗುಡಿಮನಿ, ಸಾ: ಡವಳಗಿ, ಸಾ: ಡವಳಗಿ, ತಾ: ಮುದ್ದೇಬಿಹಾಳ ಜಿ. ವಿಜಾಪುರ 

3. ಶ್ರೀಮತಿ ಸುನಿತಾ ಬಸವರಾಜನಾಯಕ ಸಾ: ಡವಳಗಿ, ಸಾ: ಡವಳಗಿ, ತಾ: ಮುದ್ದೇಬಿಹಾಳ, ಜಿ: ವಿಜಾಪುರ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 136 ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 22 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 

ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಮೈಸೂರು ಜಿಲ್ಲೆ, ಕೆ.ಆರ್‌. ನಗರ ತಾಲ್ಲೂಕಿನ ಹೆಬ್ಬಾಳು ಮತ್ತು ಕಿಸ್ತೂರು 
ಕೊಪ್ಪಲು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಇವುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


( ೧೪೫ ) 


೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ ಭಾಗ - ೪-ಎ 





ಹೆಬ್ಬಾಳು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಹೆಬ್ಬಾಳು: 

1) ಶ್ರೀಮತಿ ವೇದಾವತಿ ಕೋಂ ಅಂದಾನಿಗೌಡ, ಹೆಬ್ಬಾಳು ಕೊಪ್ಪಲು ಗ್ರಾಮ, ಕೆ.ಆರ್‌. ನಗರ ತಾ: 

2 ಶ್ರೀ ಸ್ವಾಮಿಗೌಡ ಬಿನ್‌ ಹಾಲಿ ಬೋರೇಗೌಡ, ಚೀರನಹಳ್ಳಿ ಗ್ರಾಮ, ಕೆ. ಆರ್‌. ನಗರ ತಾ: 

3) ಶ್ರೀ ಸಿ. ಕೆ. ತ್ಯಾಗರಾಜು ಬಿನ್‌ ಕುನ್ನನಾಯಕ, ಚಂದಗಾಲು ಗ್ರಾಮ, ಕೆ.ಆರ್‌. ನಗರ ತಾ: 
ಕೆಸ್ತೂರು ಕೊಪ್ಪಲು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಕೆಸ್ತೂರು ಕೊಪ್ಪಲು: 

1) ಶ್ರೀಮತಿ ರಾಧಮ್ಮ ಚಂದ್ರೇಗೌಡ, ಕೆಸ್ತೂರು ಕೊಪ್ಪಲು ಗ್ರಾಮ, ಕೆ. ಆರ್‌. ನಗರ ತಾ: 

2 ಶ್ರೀ ಮೂರ್ತಿ ಬಿನ್‌ ಕರಿಯಪ್ಪ, ಮಾರೇಗೌಡನಹಳ್ಳಿ ಗ್ರಾಮ, ಕೆ. ಆರ್‌. ನಗರ ತಾ: 

3) ಶ್ರೀ ಗಿರಿನಾಯಕ ಬಿನ್‌ ಬೋಳಾರ ನಾಯಕ್‌, ಐಚನಹಳ್ಳಿ ಗ್ರಾಮ, ಕೆ. ಆರ್‌. ನಗರ ತಾ: 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 137 ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಆದೇಶ 
ಸಂಖ್ಯೆ: ಸಿಎಂಡಬ್ಲ್ಯೂ 22 ಸಿಎಲ್‌ಎಂ 2003 (ಭಾಗ) ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಪ್ರಕರಣ 121 ರಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ., ಬಾಗಲಕೋಟೆ, ಇದಕ್ಕೆ ಅನ್ವಯವಾಗುವಂತೆ, ಸದರಿ ಕಾಯ್ದೆಯ ಕಲಂ 28ಎ(1) 
ಮತ್ತು (4) ಹಾಗೂ ಕಲಂ 29 ಎಫ್‌ (4) ರಿಂದ ವಿನಾಯಿತಿ ನೀಡಿ ಹಾಗೂ ಕರ್ನಾಟಕ ಜನರಲ್‌ ಕ್ಲಾಸಸ್‌ ಆಕ್ಟ್‌ 1899 ರ ಕಲಂ 21 
ರನ್ವಯ ಸರ್ಕಾರಿ ಆದೇಶ ಸಂಖ್ಯೆ: ಸಿಎಂಡಬ್ಲೂ 22 ಸಿಎಲ್‌ಎಂ 2003 ದಿನಾಂಕ: 03.02.2003ನ್ನು ಮಾರ್ಪಾಟು ಮಾಡಿ ಈ 
ಕೆಳಕಂಡಂತೆ ಅಂಕಣ (1) ರಲ್ಲಿ ಸೂಚಿಸಿರುವ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. ಹಾಗೂ ಅಂಕಣ 
(2) ರಲ್ಲಿ ಸೂಚಿಸಿರುವವರನ್ನು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ., ಬಾಗಲಕೋಟೆ, ಇದರ ಆಡಳಿತ ಮಂಡಳಿಗೆ 
ಹೊಸದಾಗಿ ನಾಮನಿರ್ದೇಶನ ಮಾಡಿದೆ. 








ನಾಮ ನಿರ್ದೇಶನ ರದ್ದುಪಡಿಸಿದವರ ಹೆಸರು ಹೊಸದಾಗಿ ನಾಮ ನಿರ್ದೇಶಿತರಾದವರ ಹೆಸರು 
1 |ಡಾ: ಎ. ಆರ್‌. ಬೆಳಗಲಿ, ಸಾ: ಮಹಾಲಿಂಗಪುರ |1 | ಶ್ರೀ ಸುಭಾಷ್‌ ಮಹಾಂತಪ್ಪ ತಾಳಿಕೋಟೆ ಹುನಗುಂದ, 
ಬಾಗಲಕೋಟೆ ಜಿಲ್ಲೆ 





2 | ಶ್ರೀ ಸುಭಾಷ್‌ ಯಾವಗಲ್‌, ಸಾ: ಬಾಗಲಕೋಟೆ | 2 | ಶ್ರೀ ರೆಹಮಾನ್‌ ಸಾಹೇಬ್‌ ದೊಡ್ಡಮನಿ, ಸೂಳೆಬಾವಿ, 
ಹುನಗುಂದ ತಾಲ್ಲೂಕು. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 138 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 42 ಪಿಎಸ್‌ಆರ್‌ 2004 128 ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ 2004 

ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ಸಂಸ್ಥಾ ನಿವೇದನಾ ಹಾಗೂ ಸಂಘ ನಿಯಮಾವಳಿ ಪತ್ರ 
(ಮೆಮೋರಾಂಡಂ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌)ದ ಆರ್ಟಿಕಲ್‌ 74(ಎ)ರ ಮೂಲಕ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಗೌರವ್‌ ಗುಪ್ತ, ಭಾ.ಆ.ಸೇ., ಇವರ ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ, ವ್ಯವಸ್ಥಾಪಕ 
ನಿರ್ದೇಶಕರ ಪದವಿಯ ನೇಮಕಾತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದ್ದು, ಅವರ ಸ್ಥಾನದಲ್ಲಿ ಶ್ರೀ ಅತುಲ್‌ಕುಮಾರ್‌ 
ತಿವಾರಿ, ಭಾ.ಆ.ಸೇ. (ಕೆ.ಎನ್‌. 90, ಇವರನ್ನು ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ಮಂಡಳಿಯ 
ನಿರ್ದೇಶಕರನ್ನಾಗಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಮುಂದುವರಿದು, ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ಸಂಸ್ಥಾ ನಿವೇದನಾ ಹಾಗೂ ಸಂಘ ನಿಯಮಾವಳಿ 
ಪತ್ರ (ಮೆಮೋರಾಂಡಂ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌)ದ ಆರ್ಟಿಕಲ್‌ 74 (ಬಿ)ರ ಮೂಲಕ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಅತುಲ್‌ ಕುಮಾರ್‌ ತಿವಾರಿ, ನಿರ್ದೇಶಕರು, ಇವರನ್ನು ಶ್ರೀ ಗೌರವ್‌ ಗುಪ್ತ, ಇವರ ಸ್ಥಾನದಲ್ಲಿ ಮಂಗಳೂರು ವಿದ್ಯುತ್‌ 
ಸರಬರಾಜು ಕಂಪನಿ ನಿಯಮಿತದ (ಮೆಸ್ಕಾಂ), ವ್ಯವಸ್ಥಾಪಕ ನಿರ್ದೇಶಕರು ಎಂದು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ಜಯರಾಂ 

ಪಿ.ಆರ್‌. 139 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ ೧೪೭ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯ್ಯೂ 23 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲ್ಲೂಕಿನ ಚಿಕ್ಕಪಡಸಲಗಿ ಪ್ರಾಥಮಿಕ 
ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., ಚಿಕ್ಕಪಡಸಲಗಿ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀಮತಿ ಕಾಶವ್ವ ಮೋನಪ್ಪ ಬಡಿಗೇರ ಸಾ: ಚಿಕ್ಕಪಡಸಲಗಿ 
2. ರಾಯಪ್ಪ ಭೀಮಪ್ಪ ರಾಯಪ್ಪಗೋಳ ಸಾ: ನಾಗನೂರು 
3. ಪರಮಗೌಡ ಗುರಪ್ಪ ಮಾದಗೌಡ ಸಾ: ಕವಟಗಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 140 ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 134 ಸಿಎನ್‌ಎಸ್‌ 2003 ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ 
(1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು, ಮಂಡ್ಯ ಜಿಲ್ಲೆ ಪಾಂಡವಪುರ 
ತಾಲ್ಲೂಕಿನ ನಾರಾಯಣಪುರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ನಾರಾಯಣಪುರ ಇದರ ಆಡಳಿತ ಮಂಡಳಿಯ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಮೇಲ್ಕಂಡ ಸಂಘದ ಆಡಳಿತ ಮಂಡಳಿಗೆ ಈಗಾಗಲೇ ದಿನಾಂಕ: 07.01.2004 ಮತ್ತು 21.01.2004 ರಂದು ಮಾಡಿರುವ 
ನಾಮನಿರ್ದೇಶನಗಳು ಈ ಕೂಡಲೇ ರದ್ದಾಗುತ್ತವೆ. 
1. ಶ್ರೀ ವೆಂಕಟೇಗೌಡ ಉ: ಕುಂಠೇಗೌಡ, ಬಿನ್‌ ಕೊಂಡಿ ಕರೀಗೌಡ, ನಳ್ಳೇನಹಳ್ಳಿ, ಪಾಂಡವಪುರ ತಾಲ್ಲೂಕು 
2. ಶ್ರೀಮತಿ ಜಯಮ್ಮ ಕೋಂ ಕೃಷ್ಣೇಗೌಡ, ಕಾಮನಾಯಕನಹಳ್ಳಿ, ಪಾಂಡವಪುರ ತಾಲ್ಲೂಕು 
3. ಶ್ರೀ ಕರಿಯಯ್ಯ ಬಿನ್‌ ಚೆಲುವಯ್ಯ, ವಳಗೆರೆದೇವರಹಳ್ಳಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 141 ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 9 ಗುಅಪ್ರಾ 2004 ಬೆಂಗಳೂರು, ದಿನಾಂಕ: 3ನೇ ಫೆಬ್ರವರಿ 2004 
ಅಧಿಸೂಚನೆ ಸಂ. ನಅಇ 52 ಎಂಐಬಿ 2000, ದಿನಾಂಕ: 29.1.2001ರಲ್ಲಿ ಶ್ರೀ ಮೊಹಮದ್‌ ಖಾಸೀಂ, ಇವರನ್ನು ಹೊಸಪೇಟೆ 
ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮತ್ತು ಅಧಿಸೂಚನೆ ಸಂ. ನಅಇ 8 ಗುಅಪ್ರಾ 2000, ದಿನಾಂಕ: 18.1.2000 ರಲ್ಲಿ ಶ್ರೀಮತಿ 
ಡಾ: ಆನಂದವಳ್ಳಿ ಇವರನ್ನು ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. ಸದರಿ ಅಧ್ಯಕ್ಷರು ಮತ್ತು 
ಸದಸ್ಯರ ಅವಧಿ, ಮುಕ್ತಾಯಗೊಂಡಿರುವುದರಿಂದ ಹೊಸಪೇಟೆ ಉಪ ವಿಭಾಗದ ಉಪ ವಿಭಾಗಾಧಿಕಾರಿಗಳನ್ನು ಹೊಸಪೇಟೆ ನಗರಾಭಿವೃದ್ಧಿ 
ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 142 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 29 ಬೆಂರೂಪ್ರಾ 2004 ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2004 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯಿದೆ 1961 (1963ರ ಕರ್ನಾಟಕ ಕಾಯ್ದೆ 11)ರ ಪ್ರಕರಣ 4ಸಿ ಮತ್ತು 
ಉಪ ಪ್ರಕರಣ 3(1) (ಗ/) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಗೆ ನಮೂದಿಸಿರುವವರನ್ನು ನೆಲಮಂಗಲ ನಗರ 
ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಮುಂದುವರಿಸಲಾಗಿದೆ. 


೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ ಭಾಗ - ೪-ಎ 



































ಕ್ರ.ಸಂ ಹೆಸರು ಮತ್ತು ವಿಳಾಸ ಪದನಾಮ 
1. ಶ್ರೀ ಜಿ. ಎಸ್‌. ರಂಗನಾಥ್‌, ಅಧ್ಯಕ್ಷರು 
ಬಿನ್‌ ಲೇಟ್‌ ಬಿ. ಸಿದ್ದಯ್ಯ, 9ನೇ ಕ್ರಾಸ್‌, ಸುಭಾಷ್‌ನಗರ, ನೆಲಮಂಗಲ ಟೌನ್‌ 
ಶ್ರೀ ಜಿ. ಎಸ್‌. ಜೈಪ್ರಕಾಶ್‌ ಸದಸ್ಯರು 
ಬಿನ್‌ ಬಿ. ಸಂಗನಬಸಪ್ಪ, ಕೋಟೆ ಬೀದಿ, ನೆಲಮಂಗಲ ಟೌನ್‌. 
3. ಶ್ರೀ ಗಂಗರಾಜು, ಸದಸ್ಯರು 
ಬಿನ್‌ ಸಿದ್ದಪ್ಪ ಮಾಜಿ ಪುರಸಭಾ ಸದಸ್ಯರು, ಜಯನಗರ, ನೆಲಮಂಗಲ ಟೌನ್‌ 
4. ಶ್ರೀ ನಾಗರಾಜು ಬಿನ್‌ ಕಪಿನಪ್ಪ, ಸದಸ್ಯರು 
ವಿಜಯನಗರ, ನೆಲಮಂಗಲ ಟೌನ್‌ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 143 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ನಅಇ 31 ಗುಅಪ್ರಾ 2002 ಬೆಂಗಳೂರು, ದಿನಾಂಕ: 12ನೇ ಫೆಬ್ರವರಿ 2004 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4ಎ ಮತ್ತು 4ಸಿ) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ದಿನಾಂಕ: 12.2.04 ರಿಂದ ಜಾರಿಗೆ ಬರುವಂತೆ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣ 
ಮತ್ತು ಸುತ್ತಮುತ್ತಲಿನ ಗ್ರಾಮಗಳನ್ನು ಒಳಗೊಂಡಂತೆ ಸ್ಥಳೀಯ ಯೋಜನಾ ಪ್ರದೇಶವನ್ನು ವಿಸ್ತರಿಸಿ ಪ್ರತ್ಯೇಕ ಯೋಜನಾ ಪ್ರಾಧಿಕಾರವನ್ನು 
ರಚಿಸಿ ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 144 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 41 ಯುಡಿಎಸ್‌ 2003 ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ 2004 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಲಿ ಕಾಯ್ದೆ 1973 (1974ರ ಕರ್ನಾಟಕ ಕಾಯ್ದೆ ಸಂಖ್ಯೆ:25)ರ 
ಸೆಕ್ಷನ್‌ 21 ಮತ್ತು 22(1)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ನಗರಕ್ಕೆ 2ನೇ ಹಂತದ 
ಒಳಚರಂಡಿ ಯೋಜನೆಯನ್ನು ಅಂದಾಜು ವೆಚ್ಚ ರೂ. 916.00 ಲಕ್ಷ (ಒಟ್ಟು ಒಂಬೈನೂರ ಹದಿನಾರು ಲಕ್ಷ ರೂಪಾಯಿಗಳು ಮಾತ್ರ)ಗಳಲ್ಲಿ 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು ಮತ್ತು 
ನಿಬಂಧನೆಗೊಳಪಟ್ಟಂತೆ ಸರ್ಕಾರವು ಆಡಳಿತಾತ್ಸಕ ಮಂಜೂರಾತಿಯನ್ನು ನೀಡಿದೆ. 




















(ರೂ.ಗಳಲ್ಲಿ 

ಅ. ಯೋಜನಾ ವೆಚ್ಚ 7,56,76,000.00 
ಆ. ಎಸ್ಕಲೇಷನ್‌ ಚಾರ್ಜ್‌ ಶೇ. 6 ರಂತೆ 45,40,320.00 
ಇ. ಇ.ಟಿ.ಪಿ. ಚಾರ್ಜ ಶೇ. 12 ರಂತೆ 90,80,640.00 
ಈ. ಕಂಟಂಜನ್ಸಿ ಚಾರ್ಜ್ಸ್‌ ಶೇ. 3 ರಂತೆ 22,70,160.00 
ಉ. ಇತರೆ 36,880.00 
ಒಟ್ಟು 9,16,00000.00 

















.. ಈ ಯೋಜನೆಯನ್ನು 2 ವರ್ಷಗಳಿಗೆ ಪೂರ್ಣಗೊಳಿಸಬೇಕು. 
2... ಯೋಜನೆಯ ಆರ್ಥಿಕ ಮಾದರಿಯು ಈ ಕೆಳಕಂಡಂತಿದೆ. 


ಆರ್ಥಿಕ ಸಂಸ್ಥೆಯಿಂದ ಸಾಲ ಶೇ. 50 ... ರೂ.458.00 ಲಕ್ಷ 
ಸರ್ಕಾರದ ಸಾಲ ಶೇ. 30 »- ರೂ.274.80 ಲಕ್ಷ 
ಪುರಸಭೆ ವಂತಿಗೆ ಶೇ.20 .. ರೂ.183.20 ಲಕ್ಷ 


ಒಟ್ಟು .. ರೂ.916.00 ಲಕ್ಷ 
3... ಒಳಚರಂಡಿ ಯೋಜನೆಯು ಪೂರ್ಣಗೊಂಡ ನಂತರ ಪ್ರತಿ ಸಂಪರ್ಕಕ್ಕೂ ಮಾಹೆಯಾನ 25 ರೂ.ಗಳಂತೆ ದರ ವಿಧಿಸತಕ್ಕದ್ದು. 
4. ಅಂದಾಜುಗಳ ಪರಿಷ್ಕರಣೆಗೆ ಅವಕಾಶ ನೀಡಕೂಡದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 145 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ ೧೪೯ 





ಅಧಿಸೂಚನೆ 
ಸಂಖ್ಯೆ: ನಅಇ 59 ಮೈಅಪ್ರಾ 2004 ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ 2004 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಅಧಿನಿಯಮ 3(ಡಿ) ಮತ್ತು 5 ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಬ್ಲೇಸಿಯಸ್‌ ಎಂ. ಡಿಸೋಜ, ವಿಧಾನ ಪರಿಷತ್ತಿನ ಸದಸ್ಯರು, ಕಂಕನಾಡಿ, ಮಂಗಳೂರು ಇವರನ್ನು ಮಂಗಳೂರು 
ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ, ಇವರ ವಿಧಾನ ಪರಿಷತ್‌ ಸದಸ್ಯತ್ವದ ಅವಧಿ ಮುಕ್ತಾಯವಾಗುವವರೆಗೆ ಈ ಕೂಡಲೇ ಜಾರಿಗೆ 
ಬರುವಂತೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 146 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 36 ಎಂಎಲ್‌ಆರ್‌ 2002(ಎ.36) ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 
ದಿನಾಂಕ: 17.1.2004 ಹಾಗೂ 4.2.2004ರ ಸರ್ಕಾರದ ಸಮಸಂಖ್ಯೆಯ ಅಧಿಸೂಚನೆಗಳಲ್ಲಿ ಬಳ್ಳಾರಿ ನಗರಸಭೆಗೆ 4 ಜನ 
ಸದಸ್ಯರನ್ನು ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. ಇದಲ್ಲದೆ, ಶ್ರೀ ಗುರುಸಿದ್ದೇಶ, ಬಿನ್‌. ಕೆ. ಮರಿಸ್ವಾಮಪ್ಪ, ನಂ. 15.ಎ, ಸಿಂಧಗಿ 
ಓಣಿ ರೆಡ್ಡಿ ರಸ್ತೆ, ಬಳ್ಳಾರಿ ಇವರನ್ನೂ ಸಹ ಬಳ್ಳಾರಿ ನಗರಸಭೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಗದೀಶ್‌ ಜೋಯಿಸ್‌ 
ಪಿ.ಆರ್‌. 147 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 36 ಎಂಎಲ್‌ಆರ್‌ 2002 [ಓ-37(8)] ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೆ. ಆರ್‌. ಪುರಂ 
ನಗರಸಭೆಗೆ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ 
ನಿರ್ದೇಶನ ಮಾಡಿದೆ. 
- ಶ್ರೀಮತಿ ಕಲಾ ಪ್ರಕಾಶ್‌. ಕೆ.ಆರ್‌. ಪುರಂ. 
- ಶ್ರೀ ಕೆ. ಲೋಕೇಶ್‌, ರಾಮಮೂರ್ತಿ ನಗರ. 
- ಶ್ರೀ ಡಿ. ಎಂ. ನಾಗರಾಜ್‌, ಚಿಕ್ಕದೇವಸಂದ್ರ 
- ಶ್ರೀ ಹ್ಯಾರಿ ವಿಕ್ಟರ್‌, ಹೆಚ್‌.ಎ.ಎಲ್‌. ಕಾಲೋನಿ 
- ಶ್ರೀ ಸೈಯದ್‌ ಜಾಫರ್‌ ವಿಜಿನಾಪುರ 


ಊಂ ತು YW NV =m 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಗದೀಶ್‌ ಜೋಯಿಸ್‌ 
ಪಿ.ಆರ್‌. 148 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 36 ಎಂಎಲ್‌ಆರ್‌ 2002 [A-37(b)] ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 

ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಹದೇವಪುರ 
ನಗರಸಭೆಗೆ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ 
ನಿರ್ದೇಶನ ಮಾಡಿದೆ. 
- ಶ್ರೀ ಪಿ. ಅಶ್ವತ್‌ ಕುಮಾರ್‌, ಬಿ. ನಾರಾಯಣಪುರ 
- ಶ್ರೀ ಟಿ. ಚಂದ್ರಶೇಖರರೆಡ್ಡಿ, ಕೊಡಿಗೆಹಳ್ಳಿ 
- ಶ್ರೀಮತಿ ಶೋಭ ಬಿ. ಎಸ್‌. ಬಸವಣ್ಣನಗರ 
- ಶ್ರೀ ಮುನಿವೆಂಕಟಪ್ಪ ಯಮಲೂರು. 
. ಶ್ರೀ ಜಯಚಂದ್ರರಾಜು ಸಂಜಯನಗರ. 


ಊಂ ಜು YH VN =m 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಗದೀಶ್‌ ಜೋಯಿಸ್‌ 
ಪಿ.ಆರ್‌. 149 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 


೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ ಭಾಗ - ೪-ಎ 





ಅಧಿಸೂಚನೆ 
ಸಂಖ್ಯೆ: ನಅಇ 36 ಎಂಎಲ್‌ಆರ್‌ 2002 (8-2) ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2004 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಇಲಕಲ್‌ ಪುರಸಭೆಗೆ 
ಸರ್ಕಾರವು ಅಧಿಸೂಚನೆ ಸಂಖ್ಯೆ. ನಅಇ 36 ಎಂಎಲ್‌ಆರ್‌ 2002 (8-2) ದಿನಾಂಕ: 02.05.2002 ರಲ್ಲಿ ಹೊರಡಿಸಿರುವ ಆದೇಶವನ್ನು 
ಭಾಗಶಃ ಮಾರ್ಪಡಿಸಿ ಕ್ರಮ ಸಂಖ್ಯೆ: 4 ಶ್ರೀ ಅಣ್ಣಾಜಿರಾವ್‌ ಹೇಮಂತರಾವ್‌, ಕೂರೆನವರ, ಆಲಂಪೂರ ಪೇಟೆ, ಇಲಕಲ್‌ ಇವರ 
ಸದಸ್ಯತ್ವವನ್ನು ರದ್ದುಪಡಿಸಿ ಅವರ ಬದಲಿಗೆ ಶ್ರೀ ಬವನ್‌ಸಾ ರಾಮಕೃಷ್ಣಸಾ ಚವಾಣ್‌, ಇಲಕಲ್‌ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಗದೀಶ್‌ ಜೋಯಿಸ್‌ 
ಪಿ.ಆರ್‌. 150 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 36 ಎಂಎಲ್‌ಆರ್‌ 2002 (8-15) ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ 2004 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸಾಗರ ಪುರಸಭೆಗೆ 
ಸರ್ಕಾರವು ಅಧಿಸೂಚನೆ ಸಂಖ್ಯೆ. ನಅಇ 36 ಎಂಎಲ್‌ಆರ್‌ 2002 (8-15) ದಿನಾಂಕ: 02.05.2002 ರಲ್ಲಿ ಹೊರಡಿಸಿರುವ ಆದೇಶವನ್ನು 
ಭಾಗಶಃ ಮಾರ್ಪಡಿಸಿ ಕ್ರಮ ಸಂಖ್ಯೆ: 4 ಶ್ರೀ ಕೆ. ಮಧುಸೂಧನ್‌ ಬಿನ್‌ ನಾಗರಾಜ ನೆಹರುನಗರ, ಸಾಗರ ಇವರ ಸದಸ್ಯತ್ವವನ್ನು ರದ್ದುಪಡಿಸಿ 
ಅವರ ಬದಲಿಗೆ ಶ್ರೀ ಜಗನ್ನಾಥ್‌ ಬಿನ್‌ ಬೀರಪ್ಪ, ಗಾಂಧಿನಗರ, ಭೀಮನಕೋಣೆ ರಸ್ತೆ, ಸಾಗರ ಟೌನ್‌, ಸಾಗರ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಗದೀಶ್‌ ಜೋಯಿಸ್‌ 
ಪಿ.ಆರ್‌. 151 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 36 ಎಂಎಲ್‌ಆರ್‌ 2002 (೦-80) ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ 2004 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹೊಸನಗರ ಪಟ್ಟಣ 
ಪಂಚಾಯಿತಿಗೆ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ 
ನಿರ್ದೇಶನ ಮಾಡಿದೆ. 
1. ಶ್ರೀ ಶ್ರೀನಿವಾಸ ಕಾಮತ್‌ ಬಿನ್‌ ಹೆಚ್‌. ಹರಿದಾಸ ಕಾಮತ್‌, ಹೊಸನಗರ 
2. ಶ್ರೀ ಸಲೀಮ್‌ ಬಿನ್‌ ಕಾಲಕ್‌ ಸಾಬ್‌, ಹೊಸನಗರ 
3. ಶ್ರೀಮತಿ ರೀಟಾ ಗೋನ್ಸಾಲಿಸ್‌ ಕೋಂ ಲೆಲ್ಲಿಸ್‌ ಗೋನ್ಸಾಲಿಸ್‌, ಚರ್ಚ್‌ ರಸ್ತೆ, ಹೊಸನಗರ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಗದೀಶ್‌ ಜೋಯಿಸ್‌ 
ಪಿ.ಆರ್‌. 152 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಕಾರ್ಮಿಕ ಸಚಿವಾಲಯ | 
ಅಧಿಸೂಚನೆ 
ಸಂಖ್ಯೆ: ಕಾಇ 25 ಸ್ವೀಮರ 2004 ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ 2004 
ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000ರ ಪ್ರಕರಣ 2 ರನ್ವಯ ಕಾರ್ಮಿಕ ಸಚಿವಾಲಯಕ್ಕೆ ಸಂಬಂಧಿಸಿದಂತೆ 
ಈ ಕೆಳಕಂಡ ಪ್ರಾಧಿಕಾರಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಗೊತ್ತುಪಡಿಸಲಾಗಿದೆ. 
1. | ಕಾರ್ಮಿಕ ಸಚಿವಾಲಯ ಕರ್ನಾಟಕ ಸರ್ಕಾರದ ಸಚಿವಾಲಯ 2ನೇ ಮಹಡಿ, | ಸಾರ್ವಜನಿಕ ಪ್ರಾಧಿಕಾರ 
ಬಹುಮಹಡಿ ಕಟ್ಟಡ, ಬೆಂಗಳೂರು-560 001. 
2. | ಸರ್ಕಾರದ ಸಹ ಕಾರ್ಯದರ್ಶಿಗಳು ಕಾರ್ಮಿಕ ಸಚಿವಾಲಯ 2ನೇ ಮಹಡಿ, | ಸಕ್ಷಮ ಪ್ರಾಧಿಕಾರ 
ಬಹುಮಹಡಿ ಕಟ್ಟಡ, ಬೆಂಗಳೂರು-560 001. 
3. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಮಿಕ ಸಚಿವಾಲಯ, ಮೇಲ್ಮನವಿ ಪ್ರಾಧಿಕಾರ 
1ನೇ ಮಹಡಿ, ಬಹುಮಹಡಿ ಕಟ್ಟಡ ಬೆಂಗಳೂರು-560 001. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪ್ರದೀಪ್‌ ಎಸ್‌. ರಾಜನಾಳ್‌ 
ಪಿ.ಆರ್‌. 154 ಸರ್ಕಾರದ ಸಹ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ. 


























ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ ೧೫೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೆ: ಸಿಆಸುಇ 180 ಸೆಅಸೆ 2002 ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2004 
ಇದೇ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ: 18.4.2002ರ 2ನೇ ಕಂಡಿಕೆಯ 2ನೇ ಸಾಲಿನಲ್ಲಿರುವ “ಕಲ್ಪ” ಎಂಬ ಪದದ 
ಬದಲಾಗಿ “ಜಿಓರಿ ಹಿಮಾಚಲ ಪ್ರದೇಶ)” ಎಂಬ ಪದವನ್ನು ಸೇರ್ಪಡೆ ಮಾಡಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ವಿ. ಕುಮಾರಸ್ವಾಮಿ 
ಪಿ.ಆರ್‌. 155 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 18 ಸೇಉನ್ಯಾ 2004 ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2004 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ (1) 2004, ದಿನಾಂಕ: 8.1.2004 ರನ್ವಯ ಶ್ರೀ ವಿ. ಎಂ. 
ಆರಾಧ್ಯ, ಜಿಲ್ಲಾ ನ್ಯಾಯಾಧೀಶರು, ಅನ್ಯಸೇವೆ ಮೇಲೆ ಸದಸ್ಯರು, ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ, ಬೆಂಗಳೂರು, ಇವರನ್ನು 2ನೇ 
ಅಪರ ನ್ಯಾಯಾಧೀಶರು, ಕುಟುಂಬ ನ್ಯಾಯಾಲಯ, ಬೆಂಗಳೂರು, ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಕಾನೂನು ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ರಘುರಾಮ್‌ ಭಂಡಾರಿ 


ಪಿ.ಆರ್‌. 156 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-3). 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 


No: DPAR 960 SAS 96 Bangalore dated: 12th February 2004 
Government of India, Dept. of Personnel & Training, Notification No. 24012/18/99-AIS-ll, dated 
13/15th January 2004 is hereby re-published. 
(TO BE PUBLISHED IN PART 1 SECTION 2 OF THE GAZETTE OF INDIA) 
No. 24012/18/99-//15-(11) 
Government of India 
Ministry of Personnel, Public Grievances & Pensions 
(Department of Personnel & Training) 
New Delhi, the 13th January 2004. 
NOTIFICATION 
The President is pleased to accept the resignation of Shri Pradeep Puri, IAS (KTK:79), a member 
of the Indian Administrative Service, borne on the cadre of Karnataka, from the Indian Administrative 
Service with effect from 12th January, 1997. 
SHAUKAT ALl 
Desk Officer. 
By Order and in the name of the Governor of Karnataka, 
B. V. KUMARASWAMY 
PR-157 Under Secretary to Government, DPAR (Services-1). 
ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 12 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು, ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲ್ಲೂಕಿನ ಅಭ್ಯತ್‌ಮಂಗಲ 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ನೆಲ್ಕಹುದಿಕೇರಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಟಿ. ಬಿ. ತಿಮ್ಮಯ್ಯ ತಂದೆ ಬಿದ್ದಪ್ಪ, ನೆಲ್ಕಹುದಿಕೇರಿ ಗ್ರಾಮ ಮತ್ತು ಅಂಚೆ, ಸೋಮವಾರಪೇಟೆ ತಾಲ್ಲೂಕು, 
2. ಶ್ರೀಮತಿ ಕೆ.ಜಿ. ರುಕ್ಮಿಣಿ ಗಂಡ ಕೆ.ಎಂ. ಜಯಕುಮಾರ್‌, ನೆಲ್ಯಹುದಿಕೇರಿ ಗ್ರಾಮ ಮತ್ತು ಅಂಚೆ, ಸೋಮವಾರಪೇಟೆ ತಾಲ್ಲೂಕು. 
3. ಶ್ರೀ ವೆಂಕಟ ತಂದೆ ನರಸ, ಬೆಟ್ಟರಕಾಡು, ನೆಲ್ಕಹುದಿಕೇರಿ ಗ್ರಾಮ ಮತ್ತು ಅಂಚೆ, ಸೋಮವಾರಪೇಟೆ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 158 ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ ಭಾಗ - ೪-ಎ 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಮಮಇ 18 ಮಭಾಬ 2004 ಬೆಂಗಳೂರು, ದಿನಾಂಕ: 7ನೇ ಫೆಬ್ರವರಿ 2004 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಮಮಣ 94 ಮಭಾಬ 2003ರ ದಿನಾಂಕ: 21.7.2003ರಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯ 
ಸದಸ್ಯರುಗಳನ್ನು ಹಾಗೂ ಅಧ್ಯಕ್ಷರುಗಳನ್ನು ನಾಮ ನಿರ್ದೇಶನ ಮಾಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸದರಿ ಅಧಿಸೂಚನೆಯಲ್ಲಿ 
ಕೆಲವೊಂದು ಸದಸ್ಯರುಗಳ: ಅಧ್ಯಕ್ಷರುಗಳ ಹೆಸರು ತಪ್ಪಾಗಿದ್ದು, ಈ ಕೆಳಕಂಡ ಸದಸ್ಯರುಗಳ: ಅಧ್ಯಕ್ಷರುಗಳ ಹೆಸರುಗಳನ್ನು ತಿದ್ದುಪಡಿ 
ಮಾಡಿದೆ. 






































ಕ್ರಮ ಮಕ್ಕಳ ಕಲ್ಕಾಣ ಸಮಿತಿಗೆ ನಾಮನಿರ್ದೇಶನ ಮಾಡಿದ ಸದಸ್ಯರ: ತಿದ್ದುಪಡಿಮಾಡಿದಂತೆ ಸದಸ್ಯರ ಹೆಸರುಗಳು 
ಸಂಖ್ಯೆ ಅಧ್ಯಕ್ಷರ ಹೆಸರು ಅಧಿಸೂಚನೆಯಲ್ಲಿರುವಂತೆ 

1. ಶ್ರೀ ಮಹಾಬಲೇಶ್ವರ್‌ ಲಿಂಗಪ್ಪ ಸದಸ್ಯರು ಮಕ್ಕಳ ಕಲ್ಯಾಣ ಸಮಿತಿ, | ಶ್ರೀ ಮಹಾಬಳೇಶ್ವರ ನಿಂಗಪ್ಪ, ಹೊಸಕೇರಿ 
ಹಾವೇರಿ ಜಿಲ್ಲೆ. 

2. ಶ್ರೀ ಕೆ. ಎ. ವೆಂಕಟಪ್ಪ ಬಂಗೇರಾ ಸದಸ್ಯರು, ಮಕ್ಕಳ ಕಲ್ಯಾಣ ಸಮಿತಿ, | ಶ್ರೀ ಕೆ. ಎ. ವೆಂಕಪ್ಪ ಬಂಗೇರ 
ಮಂಗಳೂರು 

3. ಶ್ರೀ ಗೌರವ ಶಂಬುಲಿಂಗಪ್ಪ ಕಕ್ಕಸಗೇರಿ, ಮಕ್ಕಳ ಕಲ್ಯಾಣ ಸದಸ್ಯರು, | ಶ್ರೀಮತಿ ಗೌರವ್ವ ಶಂಬುಲಿಂಗಪ್ಪ ಕಕ್ಕಸಗೇರಿ 
ಬಿಜಾಪುರ ಜಿಲ್ಲೆ 

4. ಶ್ರೀ ಲಕ್ಷ್ಮೀಕಾಂತ, ಮಕ್ಕಳ ಕಲ್ಯಾಣ ಸದಸ್ಯರು, ಬೆಂಗಳೂರು ಜಿಲ್ಲೆ. ಶ್ರೀ ಲಕ್ಷ್ಮೀಕಾಂತ ಎನ್‌. 

5. ಶ್ರೀ ಮಹಾಂತೇಶ ಗಿರಿಯಪ್ಪ ವಜ್ಜರಮಟ್ಟಿ, ಮಕ್ಕಳ ಕಲ್ಯಾಣ ಸದಸ್ಯರು, | ಶ್ರೀ ಮಹಾಂತೇಶ ಗಿರಿಯಪ್ಪ ವಜ್ಜರಮದ್ದಿ 
ಬಾಗಲಕೋಟೆ. 

6. ಮಂಜುನಾಥ ನಾಗಪ್ಪ ಸಣ್ಣಲಿಂಗಣ್ಣನವರ್‌, ಮಕ್ಕಳ ಕಲ್ಯಾಣ ಸದಸ್ಯರು, | ಮಂಜುನಾಥ್‌ ನಾಗಪ್ಪ ಸಣ್ಣಿಂಗಣ್ಣನವರ್‌ 
ಹಾವೇರಿ ಜಿಲ್ಲೆ 

7. ಶ್ರೀ ಶರಣ ಬಸಪ್ಪ, ಮಕ್ಕಳ ಕಲ್ಮಾಣ ಸದಸ್ಯರು, ರಾಯಚೂರು ಶ್ರೀ ಶರಣ ಬಸವಪ್ಪ 

8. ಶ್ರೀಮತಿ ಇಂದ್ರ ಸಿ. ಕೆ. ಮಕ್ಕಳ ಕಲ್ಯಾಣ ಸದಸ್ಯರು, ಚಾಮರಾಜನಗರ | ಶ್ರೀಮತಿ ಸಿ. ಕೆ. ಇಂದಿರಾ 

9. ಶ್ರೀ ಎಲ್‌. ಸಿ. ಹೊನ್ನಾನಾಯ್ಕ, ಮಕ್ಕಳ ಕಲ್ಯಾಣ ಸದಸ್ಯರು, ಬಳ್ಳಾರಿ | ಶ್ರೀ ಎಲ್‌. ಸಿ. ಹೊನ್ನನಾಯ್ಕ 

10. ಶ್ರೀ ಪುಲಕೇಶಿ ಎಸ್‌ ಸರ್ವಿ, ಮಕ್ಕಳ ಕಲ್ಯಾಣ ಸದಸ್ಯರು, ಗದಗ್‌ ಶ್ರೀ ಪುಲಕೇಶಿ ವಿ. ಸರ್ವಿ, 

11. ಶ್ರೀಮತಿ ಅನ್ನಪೂರ್ಣ ವೆಂಕಟನರಸಪ್ಪ, ಮಕ್ಕಳ ಕಲ್ಯಾಣ ಸದಸ್ಯರು, | ಶ್ರೀಮತಿ ಅನ್ನಪೂರ್ಣ ವೆಂಕಟನಂಜಪ್ಪ 
ತುಮಕೂರು 

12. ಶ್ರೀ ಕೆ. ಶಂಕರಪ್ಪ, ಮಕ್ಕಳ ಕಲ್ಯಾಣ ಸದಸ್ಯರು, ತುಮಕೂರು ಜಿಲ್ಲೆ. ಶ್ರೀ ಶಂಕರಪ್ಪ ಕೆ. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಎಂ. ಚಂದ್ರಮ್ಮ 
ಪಿ.ಆರ್‌. 162 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 67 ಎಂಆರ್‌ಇ 2004 ಬೆಂಗಳೂರು, ದಿನಾಂಕ: 10ನೇ ಫೆಬ್ರವರಿ 2004 
ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಮಾತೂ 129 ಎಂಆರ್‌ಇ 99, ದಿನಾಂಕ: 
17.02.2001 ರನ್ವಯ ರಚಿಸಲಾದ ಮತ್ತು ಅಧಿಸೂಚನೆ ಸಂಖ್ಯೆ: ಸಮಾತೂ 129 ಎಂಆರ್‌ಇ 99 ದಿನಾಂಕ: 15.02.2003 ರನ್ವಯ ಮತ್ತೆ 
ಒಂದು ವರ್ಷದ ಅವಧಿಗೆ ಮುಂದುವರಿಸಲ್ಪಟ್ಟಿರುವ ನಾಮನಿರ್ದೇಶಿತ ಸದಸ್ಯರುಗಳ ಅಧಿಕಾರದ ಅವಧಿಯನ್ನು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರಾಟ (ನಿಯಂತ್ರಣ) ಅಧಿನಿಯಮ, 1966,ರ ಪ್ರಕರಣ 10(4)(ಎ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಿನಾಂಕ: 
16.02.2004 ರಿಂದ ಅನ್ವಯಿಸುವಂತೆ ಮತ್ತೆ ಒಂದು ವರ್ಷದ ಅವಧಿಗೆ ಮಾತ್ರ, ವಿಸ್ತರಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಎಸ್‌. ಜಾಪಾಲಿ 
ಪಿ.ಆರ್‌. 122 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೧, ೨೦೦೪ ೧೫೩ 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಮಮಇ 18 ಮಭಾಬ 2004, ಬೆಂಗಳೂರು, ದಿನಾಂಕ: 9ನೇ ಫೆಬ್ರವರಿ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಮಮಣಇ 94 ಮಭಾಬ 2003, ದಿನಾಂಕ: 25.7.2003 ರಲ್ಲಿ ಕೆಲವೊಂದು ಸದಸ್ಕರ ಹೆಸರು 
ತಪ್ಪಾಗಿ ನಮೂದಾಗಿದ್ದು, ಈ ಕೆಳಗಿನಂತೆ ತಿದ್ದುಪಡಿ ಮಾಡಿದೆ. 











ಲ) 
ಕ್ರಮ ಬಾಲನ್ಮಾಯ ಮಂಡಳಿಗೆ ನಾಮನಿರ್ದೇಶನ ಮಾಡಿದ ಹೆಸರು ತಿದ್ದುಪಡಿ ಮಾಡಿದಂತೆ ಸದಸ್ಯರ ಹೆಸರು 
ಸಂಖ್ಯೆ ಅಧಿಸೂಚನೆಯಲ್ಲಿರುವಂತೆ 
1 ಶ್ರೀಮತಿ ಪಾರ್ವತಿ ಎನ್‌. ಸುರೇಶ್‌ ಬಾಲನ್ಯಾಯ ಮಂಡಳಿಯ ಸದಸ್ಯರು, | ಶ್ರೀಮತಿ ಪಾರ್ವತಿ ಎಸ್‌. ಹಾಲಭಾವಿ 
ಧಾರವಾಡ ಜಿಲ್ಲೆ 
2 ಡಾ: ಎನ್‌.ಎ. ಗುನಿಹಾರ್‌, ಬಾಲನ್ಯಾಯ ಮಂಡಳಿಯ ಸದಸ್ಯರು, | ಡಾ: ಎಸ್‌.ಎ. ಗನಿಹಾರ 
ಧಾರವಾಡ ಜಿಲ್ಲೆ 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಂ. ಚಂದ್ರಮ್ಮ 
ಪಿ.ಆರ್‌. 163 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಮಮಅ/32/ರಾಮಅ/2003, ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ 2004 

ಬಾಲಭವನ ಸೊಸೈಟಿ, ಬೆಂಗಳೂರು ಇವರ ನಿಯಮಾವಳಿ ಮತ್ತು ನಿಬಂಧನೆ ನಿಯಮ (11ರ ಪ್ರಕಾರ, ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಬಾಲಭವನ ಸೊಸೈಟಿ, ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಈ ಕೆಳಗೆ ಸೂಚಿಸಿರುವ 
ಅಧಿಕಾರೇತರ ಸದಸ್ಯರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 























ಕ್ರ. ಸಂ. ಹೆಸರು ಮತ್ತು ವಿಳಾಸ ಪದನಾಮ 

1 ಶ್ರೀಮತಿ ಲಲಿತಮ್ಮ ಸದಸ್ಯರು 
ಅಧ್ಯಕ್ಷರು, ಮಹಿಳಾ ಸಹಕಾರ ಸಂಘ, ಚನ್ನರಾಯ ಪಟ್ಟಣ, ಹಾಸನ ಜಿಲ್ಲೆ 

2 ಶ್ರೀಮತಿ ಸುಶೀಲ ಚೆಲುವಾದಿ (ಎಸ್‌.ಸಿ) ಸದಸ್ಯರು 
ಮಾಜಿ ನಗರಸಭಾ ಸದಸ್ಯರು, ಬೆಳಗಾಂ 

3 ಶ್ರೀಮತಿ ಅಬ್ರಾ ಪರ್ವೀನ್‌ ಸದಸ್ಯರು 
ಮಾಜಿ ಪಟ್ಟಣ ಪಂಚಾಯತ್‌ ಸದಸ್ಯರು ಮೂಡಿಗೆರೆ ಟೌನ್‌, 
ಮೂಡಿಗೆರೆ ತಾಲ್ಲೂಕ್‌, ಚಿಕ್ಕಮಗಳೂರು ಜಿಲ್ಲೆ 








ಬಾಲಭವನ ಸೊಸೈಟಿಯ ಆಡಳಿತ ಮಂಡಳಿಯ ಅಧಿಕಾರೇತರ ಸದಸ್ಯರು ನಿಯಮಾನುಸಾರ ಪ್ರವಾಸಭತ್ಯೆ ಮತ್ತು ದಿನಭತ್ಯೆ 
ಪಡೆಯಲು ಅರ್ಹರಿರುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಂ. ಚಂದ್ರಮ್ಮ 
ಪಿ.ಆರ್‌. 164 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಮಮಅ/332ಪಿಹೆಚ್‌ಪಿ/2003, ಬೆಂಗಳೂರು, ದಿನಾಂಕ: 4ನೇ ಫೆಬ್ರವರಿ 2004 
ಅಂಗವಿಕಲರ ಕಲ್ಯಾಣ ಇಲಾಖೆಯ ವತಿಯಿಂದ ಅನುಷ್ಠಾನಗೊಳಿಸುತ್ತಿರುವ ರ.N.D.P. ಯೋಜನೆಯಡಿ ಶ್ರವಣದೋಷ, 
ಬುದ್ದಿಮಾಂದ್ಯ ಹಾಗೂ ಸಾಮಾನ್ಯವರ್ಗದ ಅಂಗವಿಕಲ ಮಕ್ಕಳಿಗೆ ಬೋಧಿಸುವ ಬೋಧನಾ ಸಲಕರಣೆಗಳನ್ನು ಖರೀದಿಸಲು ಕರೆಯುವ 
ಟೆಂಡರ್‌ಗೆ ಯೋಜನೆಯನ್ನು ನಿಗದಿತ ಅವಧಿಯೊಳಗೆ ಅನುಷ್ಠಾನಗೊಳಿಸುವ ಕಾರಣದಿಂದಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ನಿಯಮಗಳು 2000ದ ಕಲಂ 17(1) ರಂತೆ ಟೆಂಡರ್‌ ಬುಲೆಟ್‌ನ ಟೆಂಡರ್‌ ನೋಟೀಸ್‌ ಆಹ್ವಾನಿಸುವ ಪ್ರಕಟಣೆ ಮತ್ತು 
ಟೆಂಡರ್‌ ಸಲ್ಲಿಸಲು ಕೊನೆಯ ದಿನಾಂಕದ ನಡುವೆ ಇರಬೇಕಾದ ಕನಿಷ್ಠ 30 ದಿನಗಳಿಗೆ ನೀಡಬೇಕಾದ ಸಮಯವನ್ನು ಸದರಿ ನಿಯಮಗಳ 
ಕಲಂ 17(2)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮೇಲೆ ತಿಳಿಸಿದ ಕಾಮಗಾರಿಗೆ ಟೆಂಡರ್‌ ಬುಲೆಟಿನ್‌ನಲ್ಲಿ ಟೆಂಡರ್‌ ನೋಟೀಸ್‌ 
ಆಹ್ವಾನಿಸುವ ಪ್ರಕಟಣೆ ದಿನಾಂಕ ಮತ್ತು ಟೆಂಡರ್‌ ಸಲ್ಲಿಸಲು ಕೊನೆಯ ದಿನಾಂಕದ ನಡುವಿನ ಅವಧಿಯನ್ನು 15 ದಿನಗಳಿಗೆ ಮಿತಿಗೊಳಿಸಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಂ. ಚಂದ್ರಮ್ಮ 
ಪಿ.ಆರ್‌. 165 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೧, ೨೦೦೪ ಭಾಗ - ೪ಎ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 79 SAS 2004, Bangalore, dated 21st February 2004 
In pursuance of the Fax Message No. 21.2.2004/EO (MM.1) dated 11.2.2004 of the Government 
of India, Smt. V. Vidyavathi, IAS (KN 91), Additional Secretary to Chief Minister, Vidhana Soudha, 
Bangalore is relieved from the Government of Karnataka with instructions to take up her new assignment 
as Deputy Secretary in the Office of the Prime Minister of India, New Delhi, forthwith. 
By Order and in the name of the Governor of Karnataka, 
PR-166 B.V. Kumaraswamy 
Under Secretary to Government, 
D.P. & A.R. (Service-l). 
NOTIFICATION 
No. DPAR 7 SPS 99, Bangalore, dated 21st February 2004 
The Government of India, Ministry of Home Affairs, New Delhi, Notification No. 1-18012/1/2004- 
1೧೮.1, dt: 10th February 2004, is hereby republished. 
No. 1-18012/1/2004-IPS.| 
Government of India / Bharat Sarkar 
Ministry of Home Affairs / Grih Mantralaya 
New Delhi, the 10th February, 2004 
NOTIFICATION 
In exercise of the powers conferred by Rule-3A of the Indian Police Service (Probation) Rules, 
1954, the President is pleased to confirm, in the Indian Police Service, the following members of the 
Indian Police Service, alloted to the Cadre of Karnataka, with effect from the dates indicated against 
each:- 









































Sl.No. Name of the Officer (S/Shri) Date of Confirmation in the IPS 
1 G.B. Chebbi 02.03.1999 
2 K.L. Sudheer 02.03.1999 
3 H.N. Siddanna 18.01.2001 
4 K.H. Srinivasan 18.01.2001 
5 Syed Ulfath Hussain 01.12.2001 
6 R.S. Harihar 01.12.2001 
7 B. Srikantappa 01.12.2001 
S.P. Verma 
PR-167 Under Secretary to Government of India, 


Tele No. 2309 2527 
By Order and in the name of the Governor of Karnataka, 
B.V. Kumaraswamy 
Under Secretary to Government, 
D.P. & A.R. (Service-l). 
LAW SECRETARIAT 
NOTIFICATION 
No. LAW 14 LAM 2004, Bangalore, dated 14th January 2004 
In exercise of the powers conferred under sub-section (3) & (6) of Section 24 of the Code of 
Criminal Procedure, 1973, Government of Karnataka hereby appoints the following Public Prosecutors to 
concurrently officiate as the Special Public Prosecutors of the Fast Track Courts || to IX in Bangalore City 
and Fast Track Courts No: | & Il of Bangalore Rural District, Bangalore with immediate effect and until the 
appointment of Special Public Prosecutors for those Fast Track Courts, whichever is earlier: 









































Sl.No. Name and designation of the Public Prosecutor Court to which appointed as 
Special Public Prosecutor 
1 | Additional Public Prosecutor, CCH-2, Bangalore City Fast Track Court No. lll & IV 
2 10th Additional Public Prosecutor, CCH-18, Bangalore | Fast Track Court No. V & VI 
City 
3 8th Additional Public Prosecutor, CCH-5, Bangalore City Fast Track Court No. VIl 
4 Special Public Prosecutor, NDPS Special Court, CCH-34, | Fast Track Court No. VIll 
Bangalore City 
5 Public Prosecutor, Special Court for Prevention of | Fast Track Court No. IX 
Corruption Act, CCH-24, Bangalore 
6 Principal Public Prosecutor, Bangalore Rural District, | Fast Track Court No. Il, 
Bangalore Bangalore Rural District, 
Bangalore 
7 1st Additional Public Prosecutor, Bangalore Rural District, | Fast Track Court No. lll, 
Bangalore Bangalore Rural District, 
Bangalore 
By Order and in the name of the Governor of Karnataka, 
PR-168 Chikkahanumanthaiah 


Under Secretary to Government, 
(Administration-|) Law Department. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೧, ೨೦೦೪ ೧೫೫ 





ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 70 ಎಲ್‌ಎಜಿ 2003, ಬೆಂಗಳೂರು, ದಿನಾಂಕ: 5ನೇ ಫೆಬ್ರವರಿ 2004 
ಶ್ರೀ ಪಿ. ವಸಂತಕುಮಾರ್‌, ಜಿಲ್ಲಾ ಸರ್ಕಾರಿ ವಕೀಲರು, ಮಂಗಳೂರು, ಇವರನ್ನು ದಿನಾಂಕ: 26.12.2003 ರಿಂದ ಮೂರು 
ವರ್ಷಗಳ ಅವಧಿಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಕೆ.ಎಲ್‌.ಓ. ನಿಯಮ 1977ರ ಷರತ್ತುಗಳಿಗೊಳಪಟ್ಟು ಅದೇ ಹುದ್ದೆಯಲ್ಲೆ ಮುಂದುವರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಚಿಕ್ಕಹನುಮಂತಯ್ಯ 
ಪಿ.ಆರ್‌. 169 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 431 ಮೈಅಪ್ರಾ 03, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯಿದೆ 1987ರ ಕಲಂ 3(ಎ)(4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ 
ಯು.ಆರ್‌. ಸಭಾಪತಿ, ಶಾಸಕರು, ಉಡುಪಿ ಕ್ಷೇತ್ರ ಇವರ ಸ್ಥಾನದಲ್ಲಿ ಶ್ರೀ ಆಲೂರು ನಾಗರಾಜು ಉಡುಪಿ ಇವರನ್ನು ಉಡುಪಿ 
ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 170 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 06 ಎಸ್‌ಬಿಆರ್‌ 2004, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಕರ್ನಾಟಕ ಬಿಕ್ಸಾಟನೆ ನಿಷೇಧ ಕಾಯಿದೆ 1975 ಕಲಂ 4ರ ಉಪ ಕಲಂಗಳು 2(ಡಿ) ಮತ್ತು (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸರ್ಕಾರವು ಶ್ರೀ ನಾರಾಯಣಸ್ವಾಮಿ, ಅಧ್ಯಕ್ಷರು, ಕೇಂದ್ರ ಪರಿಹಾರ ಸಮಿತಿ, ಇವರ ನೇಮಕಾತಿಯನ್ನು ರದ್ದುಗೊಳಿಸಿ, ಇವರ 
ಬದಲಿಗೆ ಕು. ಪದ್ಮಾನಾಯಕ್‌, ಪಾಂಡ್ಸ್‌ ಸ್ಟೀಟ್‌, ಚಾಮರಾಜನಗರ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಕೇಂದ್ರ ಪರಿಹಾರ 
ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿ, ಮುಂದಿನ ಆದೇಶವಾಗುವವರೆಗೆ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮರುಳಸಿದ್ದಯ್ಯ 
ಪಿ.ಆರ್‌. 171 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಕಾಣ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಕಇ 19 ಬಿಸಿಎ 2004, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995ರ ಪರಿಚ್ಛೇದ 3 ರಲ್ಲಿನ ಉಪ ಪರಿಚ್ಛೇದ 2(ಸಿ) 
ಪರಿಚ್ಛೇದ 4 ರಲ್ಲಿ ನಮೂದಿಸಲಾದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ 
ತೆರವಿರುವ ಸದಸ್ಯರ ಹುದ್ದೆಗೆ ಶ್ರೀ ತಿಪ್ಪಣ್ಣ ಕಮಕ್ರನೂರ್‌, ಗುಲ್ಬರ್ಗಾ ಇವರನ್ನು ಕರ್ನಾಟಕ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ 
ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶವಾಗುವವರೆವಿಗೆ ನಾಮನಿರ್ದೇಶನ ಮಾಡಿ 
ಸರ್ಕಾರವು ನೇಮಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮರುಳಸಿದ್ದಯ್ಯ 
ಪಿ.ಆರ್‌. 172 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಕಾಣ ಇಲಾಖೆ. 


೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೧, ೨೦೦೪ ಭಾಗ - ೪ಎ 





LABOUR SECRETARIAT 
NOTIFICATION 
No. LD 7 LWA 2004, Bangalore, dated 23rd February 2004 
In exercise of the powers conferred by Sub-Clause (vi) of Clause (n) of Section 2 of the Industrial 
Disputes Act, 1947 (Central Act 14 of 1947), the Government of Karnataka being satisfied that public 
interest so requires, hereby declares that (1) The Information Technology / Software Services (2) 
Readymade Garment Industries (3) Electronics and Telecommunication Industry (4) Automobile and Auto 
Components Manufacturing Industries (set up in Auto Parks) (5) Bio Technology Industries (6) Agro Food 
Processing Industries (set up in Agro Food Parks), and (7) Export Oriented Industries to be Public Utility 
Services for the purpose of the said Act, for a further period of six months from 1/1/2004. 
By Order and in the name of the Governor of Karnataka, 
PR-185 M.B. Gokhale 
Desk Officer-ll 
Labour Department. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 229 ಸಸಕಾ 2002(ಭಾ) ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 

ಶ್ರೀ ಭಾಗ್ಯಲಕ್ಷ್ಮೀ ಸಹಕಾರಿ ಸಕ್ಕರೆ ಕಾರ್ಯಾನೆ (ನಿ), ಖಾನಾಪುರ ಇದರಲ್ಲಿ ನಡೆದ ಅವ್ಯವಹಾರಗಳ ಬಗ್ಗೆ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959ರ ಕಲಂ 64ರನ್ವಯ ದಿನಾಂಕ: 20.8.2000ರ ಆದೇಶದಲ್ಲಿ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಳಗಾವಿ 
ಪ್ರಾಂತ, ಬೆಳಗಾವಿ, ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಸಕ್ಕರೆ ನಿರ್ದೇಶಕರು ನೇಮಿಸಿರುತ್ತಾರೆ. 

ಸಕ್ಕರೆ ನಿರ್ದೇಶಕರು, ಬೆಂಗಳೂರು, ಇವರು ತಮ್ಮಪತ್ರ ಸಂಖ್ಯೆ: ಡಿಎಸ್‌.ಕೆ/ಇಎಸ್‌ಟಿಎಸ್‌/27/02-03, ದಿನಾಂಕ: 17.12.2003 
ರಲ್ಲಿ ಶ್ರೀ ಭಾಗ್ಯಲಕ್ಷ್ಮೀ ಸಹಕಾರಿ ಸಕ್ಕರೆ ಕಾರ್ಯಾನೆ (ನಿ), ಖಾನಾಪುರ ಇದರಲ್ಲಿ ನಡೆದ ಅವ್ಯವಹಾರಗಳ ಬಗ್ಗೆ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959ರ ಕಲಂ 64ರಡಿಯಲ್ಲಿ ನೇಮಿಸಲಾದ ವಿಚಾರಣಾಧಿಕಾರಿಯವರು ವಿಚಾರಣೆಯನ್ನು ಒಂದು ವರ್ಷದ ಒಳಗೆ 
ಪೂರ್ಣಗೊಳಿಸಬೇಕಾಗಿದ್ದು, ಸದರಿ ಅವಧಿಯೊಳಗೆ ವಿಚಾರಣೆಯನ್ನು ಪೂರ್ಣಗೊಳಿಸದೇ ದಿನಾಂಕ: 4.12.2003 ರಂದು ವಿಚಾರಣಾ 
ವರದಿಯನ್ನು ಸಲ್ಲಿಸಿರುತ್ತಾರೆ. ಆದುದರಿಂದ ಸದರಿ ವಿಚಾರಣಾ ವರದಿಯನುಸಾರ ಮುಂದಿನ ಕ್ರಮ ಜರುಗಿಸಲು ಅನುವಾಗುವಂತೆ 
ವಿಚಾರಣಾ ಅವಧಿಯನ್ನು ದಿನಾಂಕ: 21.8.2003 ರಿಂದ 4.12.2003 ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ಮೇಲೆ ವಿವರಿಸಿರುವ ಕಾರಣಗಳಿಂದ ಸದರಿ ಕಾರ್ಹಾನೆಗೆ ಅನ್ವಯವಾಗುವಂತೆ ಮಾತ್ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959ರ ಕಲಂ 121 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಅದೇ ಕಾಯ್ದೆಯ ಕಲಂ 64(2-ಎ) ರಲ್ಲಿ ಒಂದು 
ವರ್ಷ ಎಂಬ ಪದಕ್ಕೆ ಬದಲಾಗಿ ಎರಡು ವರ್ಷಗಳು ಎಂಬುದಾಗಿ ಬದಲಾಯಿಸತಕ್ಕದ್ದು. 

64(2-ಎ)ಗೆ ಮಾಡಿದ ಮಾರ್ಪಾಡು ದಿನಾಂಕ: 4.12.2003 ರವರೆಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿ ಮುಗಿದ ನಂತರ ಈ 
ಆದೇಶ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಕಲಂ 640-ಎ) ಗೆ ಪ್ರಕರಣದ ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. ಈ 
ಆದೇಶ ಮೂಲಕ ಮಾರ್ಪಾಡು ಮಾಡಿದಂತೆ ಸದರಿ ಪ್ರಕರಣದ ಹಿಂದಿನ ಕಾರ್ಯಾಚರಣೆ ಮೇಲೆ ಯಾವುದೇ ಪರಿಣಾಮ 
ಉಂಟುಮಾಡತಕ್ಕದ್ದಲ್ಲ. 

ಅದೇ ಕಾಯ್ದೆ ಮತ್ತು ಕಲಂಗಳಡಿಯಲ್ಲಿ ಮೇಲ್ಕಂಡ ಕಾರ್ಯಾನೆಯ ವಿಚಾರಣಾಧಿಕಾರಿಯವರ ಅವಧಿಯನ್ನು ದಿನಾಂಕ: 
21.8.2003 ರಿಂದ 4.12.2003 ರವರೆಗೆ ವಿಸ್ತರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ತಿಪ್ಪೇಸ್ವಾಮಿ 


ಪಿ.ಆರ್‌. 174 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ಸಹಕಾರ ಇಲಾಖೆ. 
ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಪಸಂಮೀ:50:ಪಆಸೇ:2004, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2004 
ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾನಿಲಯ ಅಧಿನಿಯಮ 2004 (2004ರ 
ಅಧಿನಿಯಮ ಸಂಖ್ಯೆ 9) ರ 1ನೇ ಪ್ರಕರಣದ (2ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು 28.2.2004 ದಿನಾಂಕವನ್ನು ಸದರಿ ಅಧಿನಿಯಮದ ಎಲ್ಲಾ ಉಪಬಂಧಗಳು ಜಾರಿಗೆ ದಿನಾಂಕವೆಂಬುದಾಗಿ ಈ ಮೂಲಕ 
ಗೊತ್ತುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಸಂಪತ್‌ ಕುಮಾರ್‌ 
ಪಿ.ಆರ್‌. 206 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಪಶು ಸಂಗೋಪನೆ) 


